ಕರ್ನಾಟಕ ವಿಧಾನ. ಪರಿಷತ್ತು 


ಉತ್ತರಿಸಬೇಕಾದ ದಿನಾಂಕ 
. ಉತ್ತರಿಸುವ ಸಚಿವರು 


469 oe 
ಶ್ರೀ ಯು.ಬಿ.ಪೆಂಕಟೇಶ್‌ 
(ನಾಮನಿರ್ಡೇಶನ ಹೊಂದಿದವರು) 
04.02.2021 

ಗೃಹ ಸಚಿವರು \ 


ಕ್ರಸಂ ಪ್ರಶ್ನೆ ಉತ್ತರ 

} ಕೇಂದ್ರೆ ಸರ್ಕಾರದ ನಿರ್ಭಯ ಕೇಂದ್ರಸರ್ಕಾರದ ನಿರ್ಭಯ. ನಿಧಿ ಅಡಿ ಜೆಂಗಳೊರು 

(ಅ) | ಯೋಜನೆಯಡಿಯಲ್ಲಿ ರಾಜ್ಯಕ್ಕೆ | ನಗರದಲ್ಲಿ ಸೇಫ್‌ ಸಿಟಿ ಪ್ರಾಜೆಕ್ಟ್‌ ಫಾರ್‌ ಸೇಫ್ಟಿ ಆಫ್‌ ವುಮೆನ್‌ 
ಮಂಜೂರಾಗಿರುವ ಅನುದಾನ ಎಷ್ಟು; ಹಾಗೂ | ಯೋಜನೆಯ ಅನುಷ್ಠಾನ ಕುರಿತು ಒಟ್ಟು ರೂ.667 ಕೋಟಿಗಳ ಕ್ರಿಯಾ 


ಬಿಡುಗಡೆಯಾಗಿರುವ ' ಅನುದಾನ 
(ವಿವರಗಳನ್ನು ನೀಡುವುದು) 


ಎಷ್ಟು; 
ಭು 


ಯೋಜನೆಗೆ ಅನುಮೋದನೆಯನ್ನು ನೀಡಲಾಗಿರುತ್ತದೆ. ಅದರಲ್ಲಿ ಕೇಂದ್ರ 
ಸರ್ಕಾರದ ಪಾಲು(60%) ರೂ.400.20 ಕೋಟಿಗಳು ಮತ್ತು `ರಾಜ್ಯ 


ಸರ್ಕಾರದ ಪಾಲು(40%) ರೂ.266.80 ಕೋಟಿಗಳು 
ಮಂಜೂರಾಗಿರುತ್ತದೆ. 
2019-20ನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರದ ರೂ.167.26 


ಕೋಟಿಗಳು ಮತ್ತು ರಾಜ್ಯ ಸರ್ಕಾರದ ರೂ.1.50 ಕೋಟಿಗಳು 
ಸೇರಿದಂತೆ ಒಟ್ಟು ರೂ.278.76 ಕೋಟಿಗಳ ಅನುದಾನವನ್ನು ಸರ್ಕಾರದ 
ಆದೇಶ ಸಂಖ್ಯೆ: ಹೆಚ್‌ಡಿ 500 ಎಸ್‌ಎಸ್‌ಟಿ 2017, ದಿವಾಂಕ: 
30.08.2019ರಲ್ಲಿ ಬಿಡುಗಡೆ ಮಾಡಲಾಗಿರುತ್ತದೆ. 


ಧ್‌ 


ಸರ್ಕಾರ 


ಸದರಿ `' ಅನುದಾನದ 
ಸಂಬಂಧಿಸಿದಂತೆ 
ಕ್ರಮಗಳೇಮ; 


ಸಿಟಿ ಪ್ರಾಜೆಕ್ಸ್‌'ಗೆ 
ಕೈಗೊಂಡಿರುವ 


ಒಬ 


ಆಫ್‌ ವುಮೆನ್‌ ಅನ್ನು ಅನುಷ್ಟಾನಗೊಳಿಸಲು ಕೈಗೊಂಡಿರುವ ಕ್ರಮಗಳ 
ವಿವರಗಳನ್ನು ಅನುಬಂಧದಲ್ಲಿ ಒದಗಿಸಲಾಗಿದೆ. 


ಪನಗಫೂರು ನಗರದ ಸ್‌ ಸಟ ಪ್ರಾಡಕ್ಟ್‌ ಫಾರ್‌ ಸೇಫ್ಟಿ 


ಘ್‌ ಟ್‌ ಪ್ರಾಜೆಕ್ಟ್‌ “ಇ-ಟೆಂಡರ್‌ 
ಕರೆಯಲಾಗಿದೆಯೇ; ಹಾಗಿದ್ದಲ್ಲಿ, ಟೆಂಡರ್‌ನಲ್ಲಿ 
ಭಾಗವಹಿಸಲು ಯಾವ ಯಾವ 
ನಿರ್ಬಂಧನೆಗಳನ್ನು ವಿಧಿಸಲಾಗಿತ್ತು; 
ಟೆಂಡರ್‌ನಲ್ಲಿ ಭಾಗವಹಿಸಿರುವ ಕಂಪನಿಗಳು 
ಯಾವುವು; ಅವುಗಳಲ್ಲಿ ಅರ್ಹವಾದ 
ಕಂಪನಿಗಳು ಯಾವುದು; ಯಾವ ಕಂಪನಿಗೆ 
ಟೆಂಡರ್‌ ಮಂಜೂರಾಗಿದೆ; 


| 


ಬೆಂಗತೂರು`ನಗರದಲ್ಲಿ`ಸೇಫ್‌ ಸಿಟಿ ಪ್ರಾಜೆಕ್ಟ್‌ ಫಾರ್‌ ಸೇಫ್ಟಿ 
ಆಫ್‌ ವುಮೆನ್‌ ಅನ್ನು ಅನುಷ್ಟಾನಗೊಳಿಸಲು ದಿವಾಂಕ:11-11-2020 
ರಂದು ಮೂರನೇ ' ಬಾರಿ ಟೆಂಡರ್‌ ಅನ್ನು ಇ-ಪೋರ್ಟಲ್‌ನಲ್ಲಿ 
ಅಹ್ನಾನಿಸಲಾಗಿರುತ್ತದೆ. ಸದರಿ ಟೆಂಡರ್‌ ಪ್ರಕ್ರಿಯೆಯು 
ಚಾಲ್ತಿಯಲ್ಲಿರುತ್ತದೆ ಹಾಗೂ ಆಸಕ್ತಿಯುಳ್ಳ ಸಂಸ್ಥೆಯವರುಗಳು ಬಿಡ್‌ 
ಸಲ್ಲಿಸಲು ಕೊನೆಯ ದಿನಾಂಕ:12-02-2021 ರಂದು 
ನಿಗದಿಪಡಿಸಲಾಗಿರುತ್ತದೆ. 


(ಈ) 


ಜಂಡರ್‌ ಮಂಜೂರಾತಿಯ ಬಗ್ಗೆ ಸಾಮಾಜಿಕ 
ಜಾಲತಾಣಗಳಲ್ಲಿ ಹೊಲೀಸ್‌ ಅಧಿಕಾರಿಗಳು 
ಟೀಕೆ ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ, ಸರ್ಕಾರ 
ತನೆಮನೊಲಡ ಕ್ರಮಗಳೇನು? 


ಸರ್ಕಾರದ ಪರಿಶೀಲನೆಯಲ್ಲಿದೆ. 


ಹೆಚ್‌ಡಿ 80 ಎಸ್‌ಎಸ್‌ಟಿ 2021 


aE 
(ಬಸವರಾಜ ಬೊಮ್ಮಾಯಿ) 
ಗೃಹ ಸಚಿವರು 


ಅನುಬಂ 


ಕೇಂದ್ರ ಸರ್ಕಾರದ ನಿರ್ಭಯ ನಿಧಿ ಅಡಿ ಜೆಂಗಳೂರು ನಗರದಲ್ಲಿ ಸೇಫ್‌ ಸಿಟಿ ಪ್ರಾಜೆಕ್ಟ್‌ ಫಾರ್‌ ಸೇಫ್ಟಿ ಆಫ್‌ 
ವುಮೆನ್‌ ಯೋಜನೆಯ ಅನುಷ್ಠಾನ ಕುರಿತು ಒಟ್ಟು ರೂ.667 ಕೋಟಿಗಳ ಕ್ರಿಯಾ ಯೋಜನೆಗೆ 
ಅನುಮೋದನೆಯನ್ನು ನೀಡಲಾಗಿರುತ್ತದೆ. ಅದರಲ್ಲಿ ಕೇಂದ್ರ ಸರ್ಕಾರದ ಪಾಲು(60%) ರೂ.400.20 ಕೋಟಿಗಳು 
ಮತ್ತು ರಾಜ್ಯ ಸರ್ಕಾರದ ಪಾಲು(40%) ರೂ.266.80 ಕೋಟಿಗಳು ಮಂಜೂರಾಗಿರುತ್ತದೆ. ' 


ಸದರಿ ಯೋಜನೆಯನ್ನು ಬೆಂಗಳೂರು ನಗರದಲ್ಲಿ ಪೊಲೀಸ್‌ ಆಯುಕ್ತರು, ಬೆಂಗಳೂರು ನಗರ ಇವರು 
ಅನುಷ್ಟಾನಗೊಳಿಸುವ ಪ್ರಾಧಿಕಾರವಾಗಿರುತ್ತಾರೆ. 

ಈ ಅನುದಾನವನ್ನು: ರಾಜ್ಯದ ಮಹಿಳಾ ಸುರಕ್ಷತೆ ಮತ್ತು ಭದ್ರತೆ ಕಾರ್ಯಕ್ರಮಗಳಿಗೆ ಬೆಂಗಳೂರು ನಗರದಲ್ಲಿ 
ಸೇಫ್‌ ಸಿಟಿ ಪ್ರಾಜೆಕ್ಟ್‌ ಫಾರ್‌ ಸೇಪ್ಪಿ ಆಫ್‌ ಪುಮೆನ್‌ ಅನ್ನು ಅನುಷ್ಠಾನಗೊಳಿಸಲು 2019-20ನೇ ಸಾಲಿನಲ್ಲಿ ಒಟ್ಟು 


ರೂ.208.05 ಕೋಟಿಗಳ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. 

ಈ ಯೋಜನೆಯ ಯೋಜನಾ ಮೇಲ್ವಿಚಾರಣಾ ಸಮಾಲೋಚಕರಾಗಿ (Project Monitoring Consultants 
(PMC) M/s Emst & Young LLP ಸಂಸ್ಥೆಯನ್ನು ಆಯ್ಕೆ ಮಾಡಿದ್ದು, ಇವರಿಗೆ ರೂ.0.72 
ಕೋಟಿಗಳನ್ನು ಯೋಜನಾ ಮೇಲ್ವಿಚಾರಣಾ ಸಮಾಲೋಚಕರ ಕಾರ್ಯನಿರ್ವಹಣೆಗೆ ಪಾವತಿಸಲಾಗಿರುತ್ತದೆ. 
ಸದರಿ ಸಂಸ್ಥೆಯವರು ತಯಾರಿಸಿದ RFP(Request. for Proposal} ರನ್ನ್ವಯ 02 ಬಾರಿ ಟೆಂಡರ್‌ 


[a 
ಆಹ್ವಾನಿಸಲಾಗಿದ್ದು, ಯಾವುದೇ ಬಿಡ್‌ದಾರರು ಅರ್ಹರಿಲ್ಲದ ಕಾರಣದಿಂದಾಗಿ ಹಾಗೂ ಕೇಂದ್ರ ಸರ್ಕಾರದ 
ನಾ 


CCTV Surveillance System with GIS based crime mapping and Safety Islands 
ಅನುಷುನಗೊಳಿಸಲು ಮೂರನೇ ಬಾರಿ ಟೆಂಡರ್‌ ಅನ್ನು ದಿನಾಂಕ:॥1-11-2020 ರಂದು ಇ-ಹೋರ್ಟಲ್‌ನಲ್ತಿ 


ಅಹ್ನ್ಹಾನಿಸಲಾಗಿರುತ್ತದೆ. 

ಬೆಂಗಳೂರು ನಗರದ ಒಟ್ಟು 08 ಕಾನೂನು ೩ ಸುವ್ಯವಸ್ಥೆ ವಿಭಾಗಗಳಲ್ಲಿ Critical Care Response Units 
(CCRU) ಅನ್ನು ಸ್ಥಾಪಿಸಲು ಆಸ್ಪತ್ರೆಗಳನ್ನು ಗುರುತಿಸಲಾಗಿರುತ್ತದೆ (ವಿವರ ಈ ಕೆಳಕಾಣಿಸಿದಂತ್ತಿರುತ್ತದೆ) ಹಾಗೂ 
ಸದರಿ -ಆಸ್ಪತ್ರೆಗಳೊಂದಿಗೆ ಎಂ.ಓ.ಯು. ಅನ್ನು ಮಾಡಿಕೊಳ್ಳುವ ಕಾರ್ಯವು ಪ್ರಗತಿಯಲ್ಲಿರುತ್ತದೆ. 


L Division Name of the Hospital 
West | ESI Hospital, Rajajinagar 
South | Victoria Hospital 
North -K.C. General Hospital 
8 East [ Bowring Hospital 
Central Vani Vilas Hospital 
Whitefield {| CN. Raman Hospital 
South East Jayanagar General Hospital 
North East | Yelahanka Govt. Hospital } 


ಸಿವಿಲ್‌ ಡಿಫೆನ್ಸ್‌ನಿಂದ ಸಿಬ್ಬಂದಿಯವರುಗಳನ್ನು. ಆಯ್ಕೆ ಮಾಡಿ ಆಗತ್ಯ ತರಬೇತಿಯನ್ನು ನೀಡಿ 
ದಿನಾಂಕ:21/401/2021 ರಂದು ಒಟ್ಟು 26 ಹೊಲೀಸ್‌ ಠಾಣೆಗಳಲ್ಲಿ ಮಹಿಳಾ ಹೆಲ್ಲ್‌ ಡೆಸ್ಕ್‌ನಲ್ಲಿ ಕಾರ್ಯ 
ನಿರ್ವಹಿಸಲು - ನಿಯೋಜಿಸಲಾಗಿರುತ್ತದೆ ಹಾಗೂ ಬಾಕಿ ಉಳಿದಿರುವ 84 ಪೊಲೀಸ್‌ ಠಾಣೆಗಳಲ್ಲಿ 
ಸಿಬ್ಬಂದಿಯವರುಗಳನ್ನು ತರಬೇತಿ ಹಾಗೂ ನಿಯೋಜಿಸುವ ಕಾರ್ಯವು ಪ್ರಗತಿಯಲ್ಲಿರುತ್ತದೆ. 


ಮೇಲೆ ನಮೂದಿಸಿರುವ ಅಂಶಗಳನ್ನು ಹೊರತುಪಡಿಸಿ, ಇತರೆ ಅಂಶಗಳಾದ Integrated Support Centre 


for Women and Children, Command and Control Centre, Women Police Outposts 
ಹಾಗೂ ಇತ್ಯಾದಿ ಅಂಶಗಳು ಅಂತಿಮಗೊಳಿಸುವ ಪ್ರಕ್ರಿಯೆಯಲ್ಲಿ ಇರುತ್ತದೆ. 


